ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


01. : 2102 K 
02. ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು : ಶ್ರೀ ಮಂಜುನಾಥ್‌ ಭಂಡಾರಿ 
. (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
03. ಉತ್ತರಿಸುವ ದಿನಾಂಕ : 17/03/2022. 
04. ಉತ್ತರಿಸುವ ಸಚಿವರು. : ಗೃಹ ಸಚವರು 
ಕನ ತ್‌ 7] ಕತ್ತ 
ಸಂಖ್ಯೆ 
ಅ) [55s 3 ವರ್ಷಗಳಲ್ಲಿ ಅಂತರ್ಜಾಲ ರಾಜ್ಯದಲ್ಲಿ ಕಳೆದ 3 'ವರ್ಷಗಳಲ್ಲಿ ಅಂತರ್ಜಾಲ 
ಮುಖಾಂತರ ದಾಖಲಾಗಿರುವ | ಮುಖೌಾಂತಠ ದಾಖಲಾಗಿರುವ ಪ್ರಕರಣಗಳು (ಸೈಬರ್‌ 
ಪ್ರಕರಣಗಳೆಷ್ಟು ; " ಅವುಗಳಲ್ಲಿ ಪೆಶ್ತೆ| ಅಪರಾಧಗಳು) ಈ ಕೆಳಕಂಡಂತಿವೆ. - 
ಹಚ್ಚಿರುವ ಪ್ರಕರಣಗಳೆಷ್ಟು ; 
B<ರ್ಷ್‌Tಅಂತರ್ಜಾಲ'ಪ್ರಕರಣಗಳ ಪತ್ತೆ ಹಚ್ಚಿರುವ 
(ಪೈಬರ್‌ ಅಪರಾಧಗಳು). ಪ್ರಕರಣಗಳ 
- ಸಂಖ್ಯೆ ಸಂಖ್ಯೆ 
2019 1987 195 
' 2020 10716 2233 
2021 8146 
2022 1730 
- ಫೆಬವರಿ 
28ರ: ವರೆಗೆ) 
dl 
ಆ) ರವಾಣಿ `ಕರೆ`ಮತ್ತು' ಸಂದೇಶಗಳ ಸೈಬರ್‌ ಅಪರಾಧಗಳ "ಪೈಕಿ, ನನಾ ಇ ಪಪ 


ಮೂಲಕ ಸಾರ್ವಜನಿಕರ ಹಣವನ್ನು 
ಅಂತರ್‌: -ರಾಜ್ಯ ಮತ್ತು ವಿದೇಶಿ ಕಳ್ಳರು 
ಲಪಟಾಯಿಸುವ ಬಗ್ಗೆ ದಾಖಲಾದ 
ಪ್ರಕರಣಗಳೆಷ್ಟು ; 


ಸಂದೇಶಗಳ ಮೂಲಕ ಸಾರ್ವಜನಿಕರ ಹಣವನ್ನು ಅಂತರ್‌ ರಾಜ್ಯ 
ಮತ್ತು ವಿದೇಶಿ ಕಳ್ಳರು ಲಪಟಾಯಿಸಿರುವ ಕುರಿತಾಗಿ ಕಳೆದ 3 


ವರ್ಷಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ಸಂಖ್ಯೆ ಈ 
ಕೆಳಕಂಡಂತಿವೆ. 
ವರ್ಷ ವರದಯಾದ ಪರಣಗಳ] 
ಸಂಖ್ಯೆ 
2019 7258 
2020 | 6919 - 
r 2021 6182 
2 I TIO 
(ಫೆಬ್ರವರಿ 28ರ 
ವರೆಗೆ) 


Ke 


ಸಿ.ಸಿ.ಟಿ.ವಿ. 


) ಮೊಬೈಲ್‌ "ಟವರ್‌ ವರದಯಾದ ಪರಣಗಳ ಪೈಕ ಸಿ.ಸಿ.ಟಿ.ವಿ. ಮೊಬೈಲ್‌ ಟವರ್‌ 
| ಲೊಕೇಷನ್‌ ಮುಂತಾದ ಆಧುನಿಕ | ಲೊಕೇಷನ್‌ ಮೂಲಕ ಕಳೆದ 3 ವರ್ಷಗಳಲ್ಲಿ ಪತೆ ಹಚ್ಚಿದ! 

i ತಂತ್ರಜ್ಞಾನಗಳ ಮೂಲಕ ಕಳೆದ 3 ಪ್ರಕರಣಗಳು ಈ ಕೆಳಕಂಡಂತಿವೆ. oo | 
ವರ್ಷಗಳಲ್ಲಿ ಪತ್ತೆ ಹಚ್ಚಿದ ! ವರ್ಷ ಪತ್ತ'ಹೆಚ್ಚರುವ 

| | ಪ್ರಕರಣಗಳೆಷ್ಟು ; ಪ್ರಕರಣಗಳ ಸಂಖ್ಯೆ | 

pC) | 166 

ppl 7714- 

351 1417 | 

| 577 ದವರ ಪಕಕ” [33 

i \ | | | 

SNE . | LL 

ಈ) ಪೊಲೀಸ್‌ ಇಲಾಖೆಯಲ್ಲಿ” ಆಧುನಿಕ ಹೊಲೀಸ್‌ ಇಲಾಖೆಯಲ್ಲಿ `'ಆಧುನಿಕ' ತಂತ್ರಜ್ಞಾನವನ್ನು ಬಳಸುವ 
ತಂತ್ರಜ್ಞಾನವನ್ನು ಬಳಸುವ- ಮೂಲಕ | ಮೂಲಕ ಸೈಬರ್‌ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಸರ್ಕಾರವು 
ಸೈಬರ್‌ ಪ್ರಕರಣಗಳನ್ನು ಪತ್ತೆ ಹಚ್ಚಲು | ಕೈಗೊಂಡಿರುವ ಕ್ರಮಗಳು ಈ ಕೆಳಕಂಡಂತಿವೆ : 
| ಸರ್ಕಾರ ಕೈಗೊಂಡಿರುವ" ಕಮಗಳು | » ರಾಜ್ಯದ ಪ್ರತಿ ಜಿಲ್ಲೆನಗರಗಳಲ್ಲಿ ಸೈಬರ್‌ ಅಪರಾಧಗಳನ್ನು | 
ಯಾವುವು ? ದಾಖಲಿಸಿಕೊಂಡು, ತನಿಖೆಯನ್ನು ನಿರ್ವಹಿಸಲು ಸೈಬರ್‌' 


> ಸಿ.ಐ.ಡಿ. ಕಛೇರಿಯಲ್ಲಿ 


>. UFED4PC ರಿಂದ 


ಎಕೊನಾಮಿಕ್‌ ಮತ್ತು ನಾರ್ಕೋಚಟಕ್‌ ಪೊಲೀಸ್‌ ಠಾಣೆಗಳನ್ನು 
(CEN Police Station) ಸ್ಥಾಪಿಸಲಾಗಿದೆ. 


Uni ವಿಭಾಗವು ಹಿರಿಯ ಅಧಿಕಾರಿಗಳ ಉಸ್ತುವಾರಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು. ಸಿ.ಎಫ್‌.ಯು ವಿಭಾಗದಲ್ಲಿ ಆಧುನಿಕ 
ತಂತ್ರಜ್ಞಾನ ಬಳಸಿಕೊಂಡು ಪ್ರಕರಣಗಳನ್ನು ಭೇದಿಸಲಾಗುತ್ತಿದೆ. 
ಮೊಬೈಲ್‌ನಲ್ಲಿರುವ ಮಾಹಿತಿಯನ್ನು 
ಸಂಗ್ಗಹಿಸಿ ತನಿಖೆಗೆ ಅಳವಡಿಸಿಕೊಳ್ಳಲಾಗುವುದು. 


> AXIOM-D Software ನಿಂದ ಕಂಪ್ಯೂಟರ್‌ ಸಿಸ್ಪಮ್‌ನಲ್ಲಿ 


ಇರುವ ಮಾಹಿತಿಯನ್ನು 
ಅಳವಡಿಸಿಕೊಳ್ಳಲಾಗುವುದು. 


ಸಂಗಹಿಸಿ ತನಿಖೆಗೆ 


> Facebook, Twitter, Instagram, Whatsapp, Google 


ಮುಂತಾದ ಸಾಮಾಜಿಕ ಜಾಲತಾಣಗಳ ಕಂಪನಿಯ 
ನೋಡಲ್‌ ಅಧಿಕಾರಿಗಳನ್ನು ಸಂಪರ್ಕಿಸಿ ಆರೋಪಿತನ 
ಆರೋಪಣೆಯ ಬಗ್ಗೆ ಅಗತ್ಯ ದಾಖಲಾತಿಗಳನ್ನು 
ಪಡೆದುಕೊಂಡು ಮಾನ್ಯ ಸ್ಯಾಯಾಲಯಕ್ಕೆ ಸಲ್ಲಿಸುವಂತಹ 


ಕ್ರಮಗಳನ್ನು ಕೈಗೊಳ್ಳಲಾಗುವುದು. 


> Handcom MD next 50ಗwareನ್ನು ಬಳಸಿ ಮೊಬೈಲ್‌ನಲ್ಲಿ 


ಇರುವ Chip & } tag method ನಿಂದ ಮಾಹಿತಿಯನ್ನು 
ಪಡೆದು ತನಿಖೆಗೆ ಅಳವಡಿಸಿಕೊಳ್ಳಲಾಗುವುದು. 


> PC-3000 Software ನಿಂದ ಹಾಳಾಗಿರುವ 
ಹಾರ್ಡ್‌ಡಿಸ್ಕ್‌ನಿಂದ ಮಾಹಿತಿಯನ್ನು ಪಡೆದುಕೊಂಡು ತನಿಖೆಗೆ 
ಅಳವಡಿಸಿಕೊಳ್ಳಲಾಗುವುದು. 

> ಸೈಬರ್‌ ಕ್ರೈಂ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ 


crime Investigation & Digital Forensic Training & 
ಔsarch”ರವರ ಸಹಯೋಗದೊಂದಿಗೆ ವಿಶೇಷ ಸೈಬರ್‌ 


ಸಿ.ಎಫ್‌.ಯು (Cyber Forensic | 


| 
} 


} 
| 
i 


| 
| 


°, 


ಹೊಲೇಸ್‌'`'ಠಾಣೆಯ ಅಧಿಕಾರಿಗಳು `'ಮತ್ತು "ಸಿಬ್ಬಂಧಿಗಳಿಗೆ 
ವಿಶೇಷ ತರಭೇತಿಯನ್ನು ನೀಡಲಾಗುತ್ತಿದೆ. 

ಅಪರಾಧ ನಡೆದ ಸ್ಥಳದಲ್ಲಿ ನಿಗದಿತ ಸಮಯದ ಅವಧಿಯಲ್ಲಿ 
ಬಳಸಲಾದ ಮೊಬೈಲ್‌ ಸಂಖ್ಯೆಗಳ ' ಪತ್ತೆ ಹಚ್ಚಿ ಅತ್ಯಾಧುನಿಕ 
3ಜಿ/4ಜಿ ಟವರ್‌ ca ಸಾಧನವನ್ನು ಬಳಸ ಸಲಾಗುತ್ತಿದೆ. 
ವಂಚಕರ ಹಾಗೂ ಸಂಶಯಾಸ್ಪದ ವ್ಯಕ್ತಿಗಳ ಮೊಬೈಲ್‌ 
ಕರೆಗಳನ್ನು ಪರಿಶೀಲಿಸಲು ಸಿ5 ಸಿಡಿಆರ್‌ ಅನ್ಯಷರ್‌ 
ಸಾಫ್ಟ್‌ವೇರ್‌ ಬಳಸಲಾಗುತ್ತಿದೆ. 

ಸೈಬರ್‌ ಪ್ರರಕಣಗಳಲ್ಲಿ ಭಾಗಿಯಾದ ಮೊಬೈಲ್‌ಗಳಲ್ಲಿನ 
ಡಾಟಾವನ್ನು ಎಕ್ಸ್‌ಟ್ರ್ಯಾಕ್ಸ್‌ ಮಾಡಲು" ಅತ್ಯಾಧುನಿಕ ಆಂಟಿ 
ಅನಾಲೈಜರ್‌ ಮತ್ತು ತ್‌ ಎಫ್‌ ಟಿಕೆ ಎಕ್ಷಿಪೋಮ 
ಸಾಪ್ಟ್‌ಪೇರ್‌ಗಳು ಬಳಸಲಾಗುತ್ತಿದೆ. 

ಆಪಾಧಿತರ ' ಬ್ಯಾಂಕ್‌ ಖಾತೆಗಳನ್ನು ಕೂಡಲೆ ' ಡೆಬಿಟ್‌ ಪ್ರೀಜ್‌ 
ಮಾಡಲು ತುರ್ತು ಕರೆ ನಂ:1930 ನ್ನು ಕೇಂದ್ರ ಸರ್ಕಾರ 
ನೀಡಿದ್ದು, ಈ ಸಂಖ್ಯೆಗೆ ವಂಚನೆಗೆ ಒಳಗಾದವರು ಕೂಡಲೇ 
ಕರೆ ಮಾಡಿದರೆ ಆಪಾಧಿತನ ಬ್ಯಾಂಕ್‌ ಅಕೌಂಟ್‌ . ನಂಬರ್‌ 
ಅನ್ನು ಡೆಬಿಟ್‌ ಪ್ರೀಜ್‌ ಮಾಡಲಾಗುತ್ತದೆ. 

ಆಪಾಧಿತನ "ಬಗ್ಗೆ ಮಾಹಿತಿ ತೆಗೆಯಲು ಬಬೆನಿಪಿಷರಿ 
ವಿವರಗಳನ್ನು ಪಡೆಯಲು ಇ ಕಾಮರ್ಸ್‌ ವೆಬ್‌ ಸೈಟ್‌ಗಳ 
ಮತ್ತು ವ್ಯಾಲೆಟ್‌ಗಳ, ಬ್ಯಾಂಕ್‌ಗಳ /ಸಾಮಾಜಿಕ ಜಾಲತಾಣಗಳ 
ಸರ್ವೀಸ್‌ ಪ್ರೊವೈಡರ್‌'ಗಳಿಗೆ 9] & 102 ಸಿ,ಆರ್‌. ಪಿಸಿ 
ರೀತ್ಯಾ ನೊಟೀಸ್‌ಗಳನ್ನು ಇ-ಮೇಲ್‌ ಮೂಲಕ ನೀಡುವ 
ಮೂಲಕ - ಆಪಾಧಿತರ ಬಗ್ಗೆ ಮಾಹಿತಿಯನ್ನು 
ಸಂಗಹಿಸಲಾಗುತ್ತಿದೆ. 


ವಂಚನೆ ಮಾಡಿದ ಆರೋಪಿಯ ಖಾತೆಗಳ ಬ್ಯಾಂಕ್‌ KYC 
ಯನ್ನು ತರಿಸಿಕೊಂಡು, ಯಾರ ಖಾತೆಗೆ ವಂಚಿಸಿರುವ ಹಣವು 
ಹೋಗಿರುತ್ತದೆ ಎಂಬ ಬಗ್ಗೆ ಮಾಹಿತಿ ಪಡೆಯಲಾಗುವುದು. 


ನ್ಯಾಷನಲ್‌ ಕ್ರೈಂ ಪೋರ್ಟಲ್‌ನಲ್ಲಿ ವಂಚನೆಗೆ ಒಳಗಾದವರು | 
ನೀಡಿದ ಅರ್ಜಿಗಳನ್ನು ಸ್ಪೀಕರಿಸಿ ತುರ್ತಾಗಿ ಕ್ರಮಗಳನ್ನು 
ಕೈಗೊಳ್ಳಲಾಗುತ್ತಿದೆ. 

ಆರೋಪಿಗಳ ಮೊಬೈಲ್‌ ಪೋನ್‌ಗಳನ್ನು ಸೈಬರ್‌ ಲ್ಕಾಬ್‌ಗೆ 
ಕಳುಹಿಸಿ ಎಕ್‌ಟ್ರ್ಯಾಕ್‌ ಹಾಗೂ ಡಿವಿಆರ್‌ಗಳ ಮಾಹಿತಿಯನ್ನು 


ತ್ರಿ" 


ಕಡತ ಸಂಖ್ಯೆ : ಹೆಚ್‌ಡಿ 28ಪಿಸಿಕ್ಕೂ 2022 


ಪಡೆದು ಮಾನ್ಯ ನ್ಯಾಯಾಲಯಕ್ಕೆ ಸ ಸಾಕ್ಷಿಯಾಗಿ ನೀಡಲಾಗುತ್ತದೆ. 


ಲ (oe 
(ಆರಗ ಜ್ಞಾನೇರದು) 


ಗೃಹ ಸಚಿವರು 


